CPMG/ KA/ BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಬೆಂಗಳೂರು, ಗುರುವಾರ, ಮಾರ್ಚ್‌ ೩, ೨೦೦೫ (ಫಾಲ್ಗುಣ ೧೨ ಶಕ ವರ್ಷ ೧೯೨೬) 


ಸಂಪುಟ ೧೪೦ 








ಸಂಚಿಕೆ ೯ 





ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ ಪ್ರಕರಣದ ಸಂ: ಎಲ್‌ಎಕ್ಯೂಎಸ್‌ಆರ್‌:99:04-05 ದಿನಾಂಕ: 7ನೇ ಫೆಬ್ರವರಿ 2005 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4 (1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌:50:04-05 
ದಿನಾಂಕ: 18.7.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು ದಿನಾಂಕ: 
19.8.2004 ರ ಕರ್ನಾಟಕ ರಾಜ್ಯ ಪತ್ರದ ಪುಟ 652 ರಿಂದ 654 ವರೆಗೆ ಭಾಗ-6ರಲ್ಲಿ ಕೆರೆವಳಗೇರಹಳ್ಳಿ ಬೊಮ್ಮೇನಹಳ್ಳಿ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 


ಮಾಡಲಾಗಿದೆ. 


ಜಿಲ್ಲೆ ತುಮಕೂರು 


ತಾಲ್ಲೂಕು: ತುರುವೇಕೆರೆ 


ಅನುಸೂಚಿ 


ಹೋಬಳಿ: ಮಾಯಸಂದ್ರ 
ಗ್ರಾಮ: ಕೆರೆವಳಗೇರಹಳ್ಳಿ, ಬೊಮ್ಮೇನಹಳ್ಳಿ 



























































ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
I 1:1ಎ ಖುಷ್ಕಿ 0-03 1:1ಎ ಖುಷ್ಕಿ 0-04 
ತ 2 ಖುಷ್ಕಿ 0-05 2 ಖುಷ್ಕಿ 0-07 
3. 3 ಖುಷ್ಕಿ 0-02 385 ಖುಷ್ಕಿ 0-011, 
"ಎ" ಖರಾಬು 0-01 
4. 5:1 ಖುಷ್ಕಿ 0-14 21 ಖುಷ್ಕಿ 0-14 
“ಎ' ಖರಾಬು 0-01 
“ಬಿ' ಖರಾಬು 0-01 
5. 5:4 ಖುಷ್ಕಿ 0-03 5:4 ಖುಷ್ಕಿ 0-04 
"ಎ' ಖರಾಬ್‌ 0-01 
10. 56:1 ಖುಷ್ಕಿ 0-03 56:1 ಖುಷ್ಕಿ 0-04 
್ರ್ರಾಮ: ಬೊಮ್ಮೇನಹಳ್ಳಿ 
14. 116:1ಬಿ1 ಖುಷ್ಕಿ 0-04 116:2 ಖುಷ್ಕಿ 0-04 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 63 ತುಮಕೂರು ಜಿಲ್ಲೆ, ತುಮಕೂರು. 


(೧೦೫) 





೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೩, ೨೦೦೫ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ ಪ್ರಕರಣ ಸಂಖ್ಯೆ:ಎಲ್‌ಎಕ್ಯೂಎಸ್‌ಆರ್‌:98/04-05 ದಿನಾಂಕ: 7ನೇ ಫೆಬ್ರವರಿ 2005 
ಭೂಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯ್ದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂ:ಎಲ್‌ಎಕ್ಕೂಎಸ್‌ಆರ್‌:32:2004-05 ದಿನಾಂಕ: 28.05.04 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 
ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 10.06.04ರ ಕರ್ನಾಟಕ ರಾಜ್ಯಪತ್ರದ ಪುಟ ನಂ. 375 ಭಾಗ-6 ರಲ್ಲಿ ಸುವರ್ಣಮುಖಿ ನದಿಗೆ ಅಡ್ಡಲಾಗಿ ಕಟ್ಟುತ್ತಿರುವ ಸೇತುವೆಯ ಅಪ್ರೋಚ್‌ ದಾರಿ ನಿರ್ಮಾಣಕ್ಕಾಗಿ 
ಭೂಸ್ವಾಧೀನ ಪಡಿಸಿಕೊಳ್ಳಲು ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿದಂತೆ ತಿದ್ದುಪಡಿ ಮಾಡಲಾಗಿದೆ. 




































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಶಿರಾ ಹೋಬಳಿ: ಕಸಬಾ ಗ್ರಾಮ: ದೊಡ್ಡಗುಳ 
ಕ್ರ.ಸಂ. 4(1)ರ ಅಧಿಸೂಚನೆಯಂತೆ ಪ್ರಕಟವಾಗಿರುವುದು ಜೆ.ಎಂ.ಸಿ.ಯಂತೆ ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಚೆಕ್ಕುಬಂದಿ ಸ.ನಂ. ತರಹೆ ವಿಸ್ತೀರ್ಣ ಚಿಕ್ಕುಬಂದಿ 
ಎ.ಗುಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ.ಗುಂ ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 
1. 189 ಖುಷ್ಕಿ 0-05 ಸ.ನಂ.192 ಹಳ್ಳ ಸ.ನಂ.189ರ ಹಳ್ಳ 189 ಖುಷ್ಕಿ 0-07 ಸ.ನಂ. 189ರ ಹಳ್ಳ ಸ.ನಂ. ಹಳ್ಳ 
ಭಾಗಾ 0-09 ಉಳಿಕೆ ಸ.ನಂ.192 ಭಾಗಾ 0-07 ಉಳಿಕೆ 189ರ 
ಖರಾಬು 0-06 ಖರಾಬು 0-06 ಉಳಿಕೆ 
ಜುಂಲಾ 0-20 ಜುಂಲಾ 0-20 
2. 192:1 ಭಾಗಾ 0-02 ಹಳ್ಳ ಸ.ನಂ. ಸ.ನಂ. ಸ.ನಂ. 192:1 ಭಾಗಾ 0-02 ಸ.ನಂ. ಹಳ್ಳ ಸ.ನಂ. ಹಳ್ಳ 
192:2 189 192:4 192:1ರ ಉಳಿಕೆ 189 
ಪಿ.ಆರ್‌ .61 








ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, ತುಮಕೂರು. 
ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಭೂ ಸ್ವಾಧೀನ ಕಾಯ್ದೆ ಕಲಂ 48(0 ರ ರದ್ದಿಯಾತಿ ಅಧಿಸೂಚನೆ 
ಕ್ರಮಾಂಕ: ಆರ್‌(2) ಏಲ್‌ಎಕ್ಕೂ ಎಸ್‌ಆರ್‌:12/2001-02 ದಿನಾಂಕ: 15ನೇ ಫೆಬ್ರವರಿ 2005 
1991ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894 ರ 1)ರ 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಕರ್ನಾಟಕ 
ಸರ್ಕಾರಕ್ಕೆ ಮುಂದೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳ ಭೂ ಸ್ವಾಧೀನದ ಬಗ್ಗೆ ಹೊರಡಿಸಿರುವ ಅಧಿಸೂಚನೆಯ ಕ್ರಮಾಂಕ ಆರ್‌ (2) ಎಲ್‌ಎಕ್ಕೂಎಸ್‌ಆರ್‌:12/01-02 ದಿನಾಂಕ: 20.5.04 ರ ಅಧಿಸೂಚನೆಯ 
ದಿನಾಂಕ 3.6.2004 ರ ಕರ್ನಾಟಕ ರಾಜ್ಯಪತ್ರದ ಭಾಗ ಸಂಖ್ಯೆ:6 ರಲ್ಲಿನ ಪುಟ ಸಂಖ್ಯೆ: 364 ರಲ್ಲಿ ಪ್ರಕಟವಾಗಿರುತ್ತದೆ ಜಂಟಿ ಅಳತೆ ತಖ್ತೆಯ ರೀತ್ಯಾ ಸದರಿ ಜಮೀನುಗಳಲ್ಲಿ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ನಾಲೆ ಹಾಯ್ದು 
ಹೋಗುವುದಿಲ್ಲವಾದ್ದರಿಂದ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 48ರ ಉಪ ಪ್ರಕರಣ (1)ರ ಮೇರೆಗೆ ಈ ಕೆಳಕಂಡ ಜಮೀನುಗಳ ಭೂ ಸ್ವಾಧೀನ ನಡವಳಿಕೆಯನ್ನು ಈ ಮೂಲಕ ಕೈಬಿಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕಸಬಾ ಗ್ರಾಮ: ಆಲ್ಕೊಳ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸರ್ವೇ ನಂಬರ್‌ ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನ 
1 2 3 4 5 6 7 8 9 10 11 
1. |1. ಬಿ. ಟಿ. ಮೃತ್ಯಂಜಯಪ್ಪ ಬಿನ್‌ ಟೋಕಪ್ಪಗೌಡ ಸ್ವಂತ 391ಎ ಭೂ ಪರಿವರ್ತಿತ 39/1ಬಿ 38/2 391ಎ ಪೈ 39/2 0-24 ದ 
2. ಶ್ರೀಮತಿ ರುಕ್ಕಿಃಮ್ಮ ಕೋಂ ಶಂಕ್ರಪ್ಪ ಸ್ವಂತ 39/1ಸೈಟ್‌ ನಂ.20 ಜಮೀನು 
ಪಿ.ಆರ್‌.67 



































ಜಿಲ್ಲಾಧಿಕಾರಿ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೩, ೨೦೦೫ ೧೦೭ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 6ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂಇ:75968:ಭೂಸ್ವಾಬೆ(2) 2004 ದಿನಾಂಕ: 27ನೇ ಡಿಸೆಂಬರ್‌ 2004 

ಈ ಮೂಲಕ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ, ವಾರ್ಡ್‌ ನಂ. 45, ಕೆಂಪೇಗೌಡ ನಗರ ಒಳಚರಂಡಿ ನಿರ್ಮಾಣಕ್ಕಾಗಿ 
ಬೇಕಾಗಬಹುದೆಂದು ಬೆಂಗಳೂರು ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಗಳವರ ಕ್ರಮಾಂಕ: ಎಲ್‌ಎಕ್ಕೂ:(2):ಎಸ್‌ಆರ್‌ :8:02-03 ದಿನಾಂಕ: 31.12.2002 ರಂದು ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆ ಭಾಗ-6 ಪುಟ ಸಂಖ್ಯೆ: 1,2, 
ದಿನಾಂಕ:31.12.02ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

ಕರ್ನಾಟಕ ಸರ್ಕಾರದ 1961ರ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸಂಗ್ರಹಣಾ ಅಧಿನಿಯಮ 5ಎ(2ರ ಪ್ರಕರಣ ಮತ್ತು 6ಎ ಪ್ರಕರಣದ ಮೇರೆಗೆ ವಿಶೇಷ 
ಜಿಲ್ಲಾಧಿಕಾರಿಯವರು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕತೆ ಎಂದು ಪರಿಗಣಿಸಲಾಗಿದೆ. ಮತ್ತು ಭೂ ಸಂಗ್ರಹಣಾ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು 
ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂಸಂಗ್ರಹ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೆಂಗಳೂರು ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ ಪೋಡಿಯಂ ಬ್ಲಾಕ್‌, ಡಾ: ಅಂಬೇಡ್ಕರ್‌ ವೀಧಿ, 
ಬೆಂಗಳೂರು-1 ಇವರನ್ನು ಸದರಿ ಜಮೀನುಗಳ ಬಗ್ಗೆ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಸದರಿ ಜಮೀನಿನ 
ಅಧಿಕೃತ ಸಂಗ್ರಹಣಾ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 

ಸದರಿ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಬೆಂಗಳೂರು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಡಾ:ಅಂಬೇಡ್ಕರ್‌ ವೀಧಿ, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ 
ಪರಿಶೀಲನೆಗಾಗಿ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ.45 ನಿವೇಶನ ಸಂಖ್ಯೆ: 118:2, 119:3 ಚರಂಡಿ ನಿರ್ಮಾಣಕ್ಕಾಗಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಆಸ್ತಿ ಸಂಖ್ಯೆ ತರಹೆ ಚಿಕ್ಕುಬಂದಿ ಭೂ ಸ್ತಾಧೀನದ ಜಮೀನಿನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಅ.ಅಡಿ 
1 2 3 4 5 6 7 8 9 10 11 
1. (ಬಿ. ಕೃಷ್ಣಮೂರ್ತಿ ಬಿ. ಕೃಷ್ಣಮೂರ್ತಿ 118:2 ನಿವೇಶನ ರಸ್ತೆ ರಸ್ತೆ ಸಿಟಿಎಸ್‌ 329 309,310ರ 180 ಚಅಡಿ ಈ 
ಕಾಂಪೌಂಡ್‌ 
2. |ಕೆ. ಮಾಧವ ಮೂರ್ತಿ ಕೆ. ಮಾಧವ ಮೂರ್ತಿ 119:3 ನಿವೇಶನ ರಸ್ತೆ ರಸ್ತೆ ಖಾಸಗಿ ಆಸ್ತಿ ಉಳಿಕೆ 135 ಚಅಡಿ 
ಒಟ್ಟು 315ಚಅಡಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.66 ಹೆಚ್‌. ರೋಡ್ರಿಗ್ಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ). 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಕಂಇ: 7:ಎಕ್ಕೂಜಿಆರ್‌':04 ದಿನಾಂಕ: 10ನೇ ಜನವರಿ 2005 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ವೃಷಭಾವತಿ ಹೊಳೆಗೆ ಅಡ್ಡಲಾಗಿ ನಿರ್ಮಾಣವಾಗುವ ಸೇತುವೆಗಾಗಿ ಅಗತ್ಯವಾಗಲಿದೆ ಎಂದು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ  4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ:ಎಸ್‌ಆರ್‌:15:02-03 ದಿನಾಂಕ: 27.11.2003 ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ, ಮತ್ತು ಕರ್ನಾಟಕ ಕಾಯ್ದೆ 33:1991ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ) 


೧೦೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮಾರ್ಚ್‌ ೩, ೨೦೦೫ ಭಾಗ - ೬ 





ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಕ್ಕೂ:ಎಸ್‌ಆರ್‌:5:02-03) 


























ಅನುಸೂಚಿ 
ಜಿಲ್ಲೆ; ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲ್ಲೂಕು: ಕನಕಪುರ ಹೋಬಳಿ: ಹಾರೋಹಳ್ಳಿ ಗ್ರಾಮ: ಕಡಸೀಕೊಪ್ಪ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸರ್ವೇ ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. | ಹನುಮಾನ್‌ ಪ್ರಸಾದ್‌ ಬಿನ್‌ ಹನುಮಾನ್‌ ಪ್ರಸಾದ್‌ 37 | ಭಾಗಾಯ್ತು | ಗ್ರಾಮಠಾಣಾ | 37ರ |37ರ ಉಳಿಕೆ | 37ರ ಉಳಿಕೆ 0-15, 
ಮುಕುಂದಪ್ರಸಾದ್‌ ನಾಗರಾಜ ಪ್ರಸಾದ್‌ ಬಿನ್‌ |ನಾಗರಾಜ್‌ಪ್ರಸಾದ್‌ ಕೆ. ಎನ್‌. ಖರಾಬು ಉಳಿಕೆ ವೃಷಭಾವತಿ 0-01 0-50 
ಜಿ. ಕೆ. ರಾಂಪ್ರಸಾದ್‌, ಕೆ.ಎನ್‌. ಸತ್ಯನಾರಾಯಣ ಪ್ರಸಾದ್‌, ಲಕ್ಷ್ಮಮ್ಮ ನದಿ 
ಸತ್ಯನಾರಾಯಣ ಪ್ರಸಾದ್‌, ಲಕ್ಷ್ಮಮ ಕೋಂ 
ಹೆಚ್‌. ಮೂರ್ತಿ 





























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.65 ಹೆಚ್‌. ರೋಡ್ರಿಗ್ಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ, (ಭೂಸ್ವಾಧೀನ). 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 6ರ ಅನ್ವಯ ಘೋಷಣೆ ಕ್ರಮಾಂಕ: ಕಂಇ:82:ಭೂಸ್ವಾಬೆ:2004 ದಿನಾಂಕ: 18ನೇ ಡಿಸೆಂಬರ್‌ 2004 

ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಬೆಂಗಳೂರು ದಕ್ಷಿಣ ತಾಲ್ಲೂಕು ಬೇಗೂರು ಹೋಬಳಿ, ಹೊಂಗಸಂದ್ರ ಗ್ರಾಮದ ಸ.ನಂ.116ರಲ್ಲಿ 12035 
ಚಅಡಿ ಪ್ರದೇಶವನ್ನು ಭೂಸ್ವಾಧೀನಪಡಿಸಿಕೊಂಡು ರಸ್ತೆಗಾಗಿ ಬೇಕಾಗಬಹುದೆಂದು ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಗಳು ಕ್ರಮಾಂಕ:ಎಲ್‌ಎಕ್ಯೂ:ಎಸ್‌ಆರ್‌:12:03-04 ದಿನಾಂಕ: 29.10.03ರ ಮೇರೆಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ದಿನಾಂಕ: 27.11.03 ರಂದು ಭಾಗ-6 ಪುಟ 517 ರಂದು ಪ್ರಕಟವಾಗಿರುವ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

ಕರ್ನಾಟಕ ಸರ್ಕಾರದ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 5ಎ()ರ ಪ್ರಕರಣ ಮತ್ತು 6(ಅ) ಪ್ರಕರಣದ ಮೇರೆಗೆ ವಿಶೇಷ 
ಜಿಲ್ಲಾಧಿಕಾರಿಯವರು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸದರೀ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಭೂ ಸಂಗ್ರಹಣಾ ಅಧಿನಿಯಮದ ಮೇರೆಗೆ ಸದರೀ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ 
ಅಗತ್ಯವಾಗಿ ಬೇಕಾಗಬಹುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರೀ ಭೂ ಸಂಗ್ರಹಣಾ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಬೆಂಗಳೂರು ಉಪ ವಿಭಾಗ, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, 
ಬೆಂಗಳೂರು ಇವರನ್ನು ಸದರೀ ಜಮೀನುಗಳ ಬಗ್ಗೆ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಸದರೀ ಜಮೀನಿನ 
ಅಧಿಕೃತ ಸಂಗ್ರಹಣೆ ಆದೇಶಗಳನ್ನು ಪಡೆಯುವಂತೆ ಸದರೀ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 

ಸದರೀ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಬೆಂಗಳೂರು ಉಪ ವಿಭಾಗ, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೩, ೨೦೦೫ ೧೦೯ 





ತಪಶೀಲು ಪಟ್ಟಿ 














ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಬೇಗೂರು ಗ್ರಾಮ: ಹೊಂಗಸಂದ್ರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂ ಸ್ವಾಧೀನಕ್ಕೆ ಬೇಕಾದ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
1. | ಗುರುಮೂರ್ತಿ ಬೋಯಿ ಬಿನ್‌ ಚನ್ನಾಬೋಯಿ, |ಗುರುಮೂರ್ತಿಬೋಯಿ 116 ದ ಸರ್ವೆನಂ. ಸರ್ವೆನಂ. 116ರ | ನಿಗಮದ ರಸ್ತೆ 0-04 ಗುಂಟೆ 
ಚೆನ್ನಿಗ ಬಿನ್‌ ವೆಂಕಟರಾಮ, ಸರಸ್ವತಮ್ಮ ಬಿನ್‌ 116ರ ಜಮೀನು ಜಮೀನು ನಿವೇಶನ (4340 ಚದರ ಅಡಿ) 


ನಾರಾಯಣಪ್ಪ, ಯಶೋದಮ್ಮ ಕೋಂ ಪಿಲ್ಲಯ್ಯ 
ಎಂ. ಅನಸೂಯ ಡಾ: ಅಫ್‌ ಮುನಿವೆಂಕಟಪ್ಪ, 
ಅನುರಾಧ ಕೋಂ ಶೆಟ್ಟಿರಾಜು, ಸರಸ್ವತಮ್ಮ 
ಕೋಂ ನಾರಾಯಣಪ್ಪ, ನಾಗರತ್ನ ಕೋಂ 
ಮುನಿರಾಜು 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.64 ಹೆಚ್‌. ರೋಡ್ರಿಗ್ಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ). 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಭೂಸ್ವಾಧೀನ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಎಲ್‌ಎಕ್ಕೂಎಸ್‌ಆರ್‌:97:2004-05 ದಿನಾಂಕ: 5ನೇ ಫೆಬ್ರವರಿ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೀರನಕಲ್ಲು ಮಜರೆ ಗುಂಡಹನುಮಂತರಾಯನಪಾಳ್ಯದ ಸರ್ಕಾರಿ ರಸ್ತೆಯಿಂದ ಪಶ್ಚಿಮ ಭಾಗದ ಹಿಡುವಳಿ 
ಜಮೀನುಗಳಿಗೆ ಹಾಗೂ ಅಲ್ಲಿರುವ ವಾಸದ ಮನೆಗೆ ತಿರುಗಾಡಲು ರಸ್ತೆಗಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ 
ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, 
ತುಮಕೂರುರವರು ಅಧಿನಿಯಮದ 4(2ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ 
ಈ ಮೂಲಕ ನೇಮಕ ಅಧಿಕಾರ ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಇತಾಸಕ್ತಿ ಹೊಂದಿದ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ ಅದಕ್ಕೆ ಮುಂಚೆ 
ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡು ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ಇವರ ಕಛೇರಿಯಲ್ಲಿ ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಇಡಲಾಗಿದೆ. 


೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೩, ೨೦೦೫ ಭಾಗ - ೬ 


ಇ 




































































ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬಾ ಗ್ರಾಮ: ಬೀರನಕಲ್ಲು 
ಶ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. | ತರಹೆ ಚೆಕ್ಕುಬಂದಿ ಭೂಸ್ವಾಧೀನ | ಆಕಾರ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ರೂ-ಪೈ 
1 2 3 4 2 6 7 8 9 10 11 
1. |ಹನುಮಯ್ಯ ಬಿನ್‌ ಭೀಮಯ್ಯ ಟಿ. ಕೆಂಪಯ್ಯ (ಟಿ. ಕೆಂಪಯ್ಯ, ಪುಟ್ಟರಾಜು, 781 | ಖುಷ್ಕಿ , ರಸ್ತೆ | 783ರ ಜಮೀನು | 78/1ರ ಉಳಿಕೆ | 771ರ ಉಳಿಕೆ 00-031: | 00-10 
ಬಿನ್‌ ದೊಡ್ಡರಾಮಯ್ಯ, ಪುಟ್ಟರಾಜು ಬಿನ್‌ ಜಿ.ಎಸ್‌. ರಾಜಣ್ಣ, ಜಮೀನು ಜಮೀನು 
ಚಿಕ್ಕಹನುಮಯ್ಯ ಜಿ.ಎಸ್‌. ರಾಜಣ್ಣ ಬಿನ್‌ ರಾಮಚಂದ್ರಯ್ಯ 
ಸಂಜೀವಪ್ಪ, ರಾಮಚಂದ್ರಯ್ಯ ಬಿನ್‌ ಸಂಜೀವಪ್ಪ 
2. |ಗಿರಿಜಮ್ಮಕೋಂ ಬೋರಣ್ಣ ಗಿರಿಜಮ್ಮ 78/3 ಟ್ರ 781ರ | 78/3ರ ಖಾಸಗಿ | 783ರ ಉಳಿಕೆ | 772 ಬಿ2 ಹಾಗೂ 00-05 00-15 
ಜಮೀನು ಹಿಡುವಳಿ ಜಮೀನು 772 ಉಳಿಕೆ 
ಜಮೀನು 
3. |ಗೌರಮ್ಮಕೋಂ ರೇಣುಕಾರಾಧ್ಯ, ಲಕ್ಷ್ಮೀನಾರಾಯಣ 771 i ರಸ್ತೆ | 712ಬಿ2 ಉಳಿಕೆ | 781, 783ರ | 771ರ ಉಳಿಕೆ 00-041, | 00-14 
ಲಕ್ಷಿ ನಾರಾಯಣ ಬಿನ್‌ ಓಬಳನರಸಪ್ಪ, ನರಸಿಂಹಮೂರ್ತಿ ಜಮೀನು ಜಮೀನು ಜಮೀನು 
ನರಸಿಂಹಮೂರ್ತಿ ಬಿನ್‌ ಓಬಳನರಸಪ್ಪ ಓಬಳನರಸಯ್ಯ ಪುಟ್ಟಮ್ಮ 
4. |ನಾಗಪ್ಪ ಬಿನ್‌ ಚಿಕ್ಕಣ್ಣ ನಾಗಪ್ಪ 772ಬಿ2 | “ 711ರ ಖಾಸಗಿ 78/3ರ 77/2ಬಿ2ರ 00-03 00-09 
ಜಮೀನು | ಹಿಡುವಳಿ ಉಳಿಕೆ ಜಮೀನು ಜಮೀನು 
ಜಮೀನು 
ಒಟ್ಟು 00-16 00-09 
ಪಿ.ಆರ್‌.62 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ದಾವಣಗೆರೆ 
ಭೂ ಸ್ವಾಧೀನ ಕಾಯ್ದೆ ಕಲಂ 48(1)ರ ರದ್ದಿಯಾತಿ ಪ್ರಸ್ತಾವನೆ: ಎಲ್‌ಎಕ್ಕೂಸಿಆರ್‌:134/01-02 ದಿನಾಂಕ: 2ನೇ ಫೆಬ್ರವರಿ 2005 

1961ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894-1)ರ 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರಕ್ಕೆ 
ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳ ಭೂ ಸ್ವಾಧೀನದ ಬಗ್ಗೆ ಹೊರಡಿಸಿರುವ ಅಧಿಸೂಚನೆಯ ಕ್ರಮಾಂಕ: ಎಲ್‌ಎಕ್ಕೂಸಿಆರ್‌ :134:2001-2002 ದಿನಾಂಕ: 31.5.2003ರ ಅಧಿಸೂಚನೆಯು ದಿನಾಂಕ: 
19.6.2003ರ ಕರ್ನಾಟಕ ರಾಜ್ಯಪತ್ರದ ಭಾಗ ಸಂಖ್ಯೆ: 6 ರಲ್ಲಿ ಪುಟ ಸಂಖ್ಯೆ 297 ರಿಂದ 298 ರವರೆಗೆ ಪ್ರಕಟವಾಗಿರುತ್ತದೆ. ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ದಾವಣಗೆರೆ ಉಪವಿಭಾಗ, ದಾವಣಗೆರೆ ಇವರ ಜಂಟಿ ಅಳತೆ 
ವರದಿ ಸಂಖ್ಯೆ ಎ.ಡಿ.ಎಲ್‌ಆರ್‌:ಎಲ್‌ಎಕ್ಯೂ:ಎಸ್‌ಆರ್‌:7/2003-04 ದಿನಾಂಕ ಅಕ್ಟೋಬರ್‌ 2003ರ ರೀತಿ ಸದರಿ ಜಮೀನುಗಳಲ್ಲಿ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ನಾಲೆ ಹಾಯ್ದು ಹೋಗುವುದಿಲ್ಲವಾದ್ದರಿಂದ ಭೂಸ್ವಾಧೀನ 
ಕಾಯ್ದೆ ಪ್ರಕರಣ 48ರ ಉಪ ಪ್ರಕರಣ (1) ರ ಮೇರೆಗೆ ಕೆಳಕಂಡ ಜಮೀನುಗಳ ಭೂ ಸ್ವಾಧೀನ ನಡವಳಿಕೆಯನ್ನು ಈ ಮೂಲಕ ಕೈಬಿಡಲಾಗಿದೆ. 


























ಅನುಸೂಚಿ 

ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಬೆಳಗುತ್ತಿ ಗ್ರಾಮ: ಕುಂಕುವ 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸರ್ವೇ ತರಹೆ ಚಿಕ್ಕುಬಂದಿ ವಿಸ್ತೀರ್ಣ ಆಕಾರ 
ಸಂ. ಹೆಸರು ನಂಬರ್‌ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ 

ಸ.ನಂ. ಸ.ನಂ. ಸ.ನಂ. ಸ.ನಂ. 
1 2 3 4 5 6 7 8 9 10 11 
1. |ಗುಳ್ಳಪ್ಪ ಬಿನ್‌ ರಂಗಣ್ಣ ಸ್ವಂತ 123/1ಪೈ ಖುಷ್ಕಿ 123/5 123/1 ಹ 123/1 0-02 0-03 
ಡಿ 

2 ಗುಳ್ಳಪ್ಪ ಬಿನ್‌ ತಾಯಿ ರಾಮಕ್ಕ ಸ್ವಂತ 123/5 ಖುಷ್ಕಿ 123/6 123/1 123/5 123/5 0-06 0-08 

3 ಸಣ್ಣೀರಮ್ಮ ಕೋಂ ರುದ್ರಪ್ಪ ಸ್ವಂತ 123/6 ಖುಷ್ಕಿ 123/7 123/5 123/6 123/6 0-06 0-08 

4 ರುದ್ರಪ್ಪ ಮೈ.ಗಾ. ತಾಯಿ ಲಕ್ಷ ಮ್ಮ ಸ್ವಂತ 123/7 ಖುಷ್ಕಿ 124 123/6 123/7 123/7 0-06 0-08 






































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೩, ೨೦೦೫ ೧೧೧ 








1 2 3 4 5 6 7 8 9 10 11 
. ಪಟೇಲ್‌ ಮಹೇಶ್ವರಪ್ಪ ಬಿನ್‌ ರುದ್ರಪ್ಪ ಸ್ವಂತ 124 ಖುಷ್ಕಿ 125 123 124 124 0-14 0-30 
ಬಿನ್‌ ಹಾಲಪ್ಪ. 
ಚ್‌. ರುದ್ರಮನಿ ಬಿನ್‌ ಹಾಲಪ್ಪ 
ಚ್‌. ಜಗದೀಶ್‌ ಬಿನ್‌ ಹನುಮಂತಪ್ಪ 
ಬಿನ್‌ ರಾಮಪ್ಪ 
ಬಿನ್‌ ಹನುಮಂತಪ್ಪ 
೦ಗಪ್ಪ ಬಿನ್‌ ಹನುಮಪ್ಪ 
ಬಿನ್‌ ಓದಪ್ಪ 
- ಸಿದ್ದಪ್ಪ ಬಿನ್‌ ಕೆಂಚಪ್ಪ ಬಗರಿ 
10. ಹಾಲಸಿದ್ದಪ್ಪ ಬಿನ್‌ "ಚಿಕ್ಕಪ್ಪ 
11. (ಎ) ಕೆ. ಮೇದೂರಪ್ಪ 'ಬನ್‌ ಸಣ್ಣಬಸಪ್ಪ 
(ಬಿ) ಶಾರದಮ್ಮ ಕೋಂ ನಾಗೇಂದ್ರಪ್ಪ 
(ಸಿ) ಹನುಮಂತಪ್ಪ ಬಿನ್‌ ದೊಡ್ಡಬಸಪ್ಪ 
(ಡಿ) ರುದ್ರಪ್ಪ 
(ಇ) ಬಸಪ್ಪ ಬಿನ್‌ ನಾರಾಯಣಪ್ಪ 
(ಎಫ್‌) ಮೇದೂರಪ್ಪ ಬಿನ್‌ ನಾರಾಯಣಪ್ಪ 
(ಜಿ) ರುದ್ರಮ್ಮ ಕೋಂ ನಾರಾಯಣಪ್ಪ 
6. |1. ಹಾಲಪ್ಪ 2. ಲಕ್ಷ ಪ್ರ 3. ಭೀಮಪ್ಪ 4. ಹಾಲಪ್ಪ ಸ್ವಂತ 125 ಪೈಕಿ | ಖುಷ್ಕಿ | ವಡೇರಹತ್ತೂರು 124 125 125,126 0-18 0-48 
ಗಡಿ 





ಗ 


1 
ಸ. 


Ged 0 ಊಂ 
೩ & 


ತ್ರ 
[ol 


೫ 
A 
“EL 












































ಜುಮ್ತಾ 1-12 1-05 


ಜಾ. 





(ಜುಮ್ಲಾ ವಿಸ್ತೀರ್ಣ ಖುಷ್ಕಿ (1-12 ಗುಂಟೆ) ಒಂದು ಎಕರೆ ಹನ್ನೆರಡು ಗುಂಟೆ) 
ಪಿ.ಆರ್‌.56 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ `ಓಿಸ್‌ಆರ್‌: 13:04-05 ದಿನಾಂಕ: 24ನೇ ಜನವರಿ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯ ಯೋಜನೆಯ ಎಡ ಮತ್ತು ಬಲದಂಡೆ ನಾಲೆಗಾಗಿ ಭೂಸ್ವಾಧೀನಕ್ಕಾಗಿ ಜಮೀನು 
ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮ ಸಂಖ್ಯೆ: 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ: 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1)4ನೇ ಪ್ರಕರಣದ (1ನೇ ಉಪ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 40)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಆರ್ಜನೆ ಶಿಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ "ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇಶೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ 
ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು. ಪ್ರಕಟವಾದೆ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟಿ, ಗುತ್ತಿಗೆ, ಅಡಮಾನ, "ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು "ಅಥವಾ ಅದರಲ್ಲಿ 
ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ 'ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (ಎಲ್‌ಎಕ್ಕೂ:ಎಸ್‌ಆರ್‌) 


೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೩, ೨೦೦೫ ಭಾಗ - ೬ 


ಇ 










































































ಅನುಸೂಚಿ 
ಜಿಲ್ಲೆ; ಬೆಂಗಳೂರು (ಗ್ರಾ) ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗ್ರಾಮ: ಕೊಕ್ಕರೆಹೊಸಹಳ್ಳಿ ಹೂಕುಂದ ನಲಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆನಂ. | ತರಹೆ ಚೆಕ್ಕುಬಂದಿ ಅಗತ್ಯವಾದ ಅಂದಾಜು ಮೌಲ್ಯ ನಿರ್ಧರಣೆ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
ಕೊಕ್ಕರೆಹೊಸಹಳ್ಳಿ ಗ್ರಾಮ 
1. ಗೂಳೀಗೌಡ ಬಿನ್‌ ಜವನೇಗೌಡ ಗೂಳೀಗೌಡ 82:2ಎ ಖುಷ್ಕಿ ಗಡಿ 82:2ಎ 82:2ಎ 82:2ಎ 0-34 1-00 
ಹೂಕುಂದ ಗ್ರಾಮ 
2 ಹೆಚ್‌.ಕೆ. ಲಿಂಗೇಗೌಡ ಬಿನ್‌ ದ್ಯಾವ ಹೆಚ್‌. ಕೆ. ಲಿಂಗೇಗೌಡ 220:1 ಖುಷ್ಕಿ 220:5 220:1 220:1 ನಾಲೆ 220:4 0-11 0-33 
ಲಿಂಗೇಗೌಡ 
3. ಲಿಂಗೇಗೌಡ ಬಿನ್‌ ಚಿಕ್ಕಣ್ಣೀಗೌಡ ಲಿಂಗೇಗೌಡ 220:3 ಖುಷ್ಕಿ 220:4 220:4 220:3 220:3 0-04 0-12 
ನಲ್ಲಹಳ್ಳಿ ಗ್ರಾಮ 
4. |ದೇವಸಹಾಯಂ ದೇವಸಹಾಯಂ 307:8 ಖುಷ್ಕಿ 307:3 307:21 307:10 306 0-05 0-15 
ಒಟ್ಟು 1-14 
ಪಿ.ಆರ್‌.70 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ, 'ಬೆಂಗಳೂರು- 560 001 
ಭೂಸ್ವಾಧೀನ ತೆಧಿನಿಯಮ 1894ರ ಸೆಕ್ಷನ್‌ 160ರ 'ಅನ್ವಯ ನಂ: ವಿಲ್‌ಎಒ: ಹೆಚ್‌ಬಿಸಿಎಸ್‌ 8: ¥- 88 "ದನಾಂಕ: 1ನೇ ಮಾರ್ಚ್‌ 2005 
ರಾಜ್ಯ ಸರ್ಕಾರದ ಕರ್ನಾಟಕ “ಿಧಿನಿಯಮ (17) 1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1984ರ ಅನ್ವಯ ಕಲಂ 16ರ ಪ್ರಕರಣ ಉಪ ಪ್ರಕರಣ (2ರ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 
ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ದಿ. ಕರ್ನಾಟಕ ಗೃಹ ನಿರ್ಮಾಣ ಹಕಾರ ಸಂಘ ನಿಯಮಿತ, ರಾಜಣ್ಣ ಬಿಲ್ಲಿಂಗ್‌, ಪೀಣ್ಯ, ಬೆಂಗಳೂರು : ರವರ ಸದಸ್ಯರುಗಳಿಗೆ ಬೇಕಾಗಿದ್ದು, ಅಧಿಕೃತವಾಗಿ ಸದರಿ 
ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16ರ ಉಪ ಪ್ರಕರಣ (1)ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರಿಗೆ ಹಾಗೂ ಸಂಬಂಧಿಸಿದವರ" ತಿಳುವಳಿಕೆಗಾಗಿ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 







































































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ತಾಲ್ಲೂಕು: ಬೆಂಗಳೂರು ಉತ್ತರ 
ಹೋಬಳಿ: ಯಶವಂತಪುರ ಗ್ರಾಮ: ನೆಲಕದಿರೇನಹಳ್ಳಿ 
ಕ್ರಮ ಸಂಖ್ಯೆ ಎಲ್‌.ಎ.ಸಿ. ಕ್ರ.ಸಂಖ್ಯೆ ಸ.ನಂ. ಜಮೀನಿನ ತರಹೆ ವಿಸ್ತೀರ್ಣ ವಶಪಡಿಸಿಕೊಂಡ ದಿನಾಂಕ 
ಐನ್‌ ಖರಾಬು ಒಟ್ಟು ವಿಸ್ತೀರ್ಣ 
1 2 3 4 5 6 7 8 
1. ಎಲ್‌ಎಸಿ-ಹೆಚ್‌ಬಿಸಿಎಸ್‌ 8:87-88 2 ಖುಷ್ಕಿ 2-07 - 2-07 26.7.04 
pS ಎಲ್‌ಎಸಿ-ಹೆಚ್‌ಬಿಸಿಎಸ್‌ 8:87-88 99 ಛಿ 3-20 0-03 3-23 26.7.04 
3. ಎಲ್‌ಎಸಿ-ಹೆಚ್‌ಬಿಸಿಎಸ್‌ 8:87-88 100 ky 0-29 - 0-29 26.7.04 
4. ಎಲ್‌ಎಸಿ-ಹೆಚ್‌ಬಿಸಿಎಸ್‌ 8:87-88 101 pl 0-35 - 0-35 26.7.04 
5. ಎಲ್‌ಎಸಿ-ಹೆಚ್‌ಬಿಸಿಎಸ್‌ 8:87-88 102 "4 0-36 - 0-36 26.7.04 
6. ಎಲ್‌ಎಸಿ-ಹೆಚ್‌ಬಿಸಿಎಸ್‌ 8:87-88 103 5 4-09 - 4-09 26.7.04 
7 ಎಲ್‌ಎಸಿ-ಹೆಚ್‌ಬಿಸಿಎಸ್‌ 8:87-88 105 ಷು 1-25 0-02 1-27 26.7.04 
8. ಎಲ್‌ಎಸಿ-ಹೆಚ್‌ಬಿಸಿಎಸ್‌ 8:87-88 106 ಸ 3-00 - 3-00 26.7.04 
9. ಎಲ್‌ಎಸಿ-ಹೆಚ್‌ಬಿಸಿಎಸ್‌ 8:87-88 111 Ky 2-18 - 2-18 26.7.04 
ಒಟ್ಟು 19-19 0-05 19-24 
ಪಿ.ಆರ್‌ .75 ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಬೆಂಗಳೂರು. 


